ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ ; 190 ನೇ ಮಾರ್ಚ್‌, 2020 


ಬೆಂಗಳೂರು ನಗರದಲ್ಲಿನ Membership club ಗಳ ಬಗ್ಗೆ 


ಶ್ರೀ ಕವಟಿಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ (ಸ್ಠಳೀಯ ಸಂಸ್ಥೆಗಳ ಕ್ಲೇತು :- 
1309 (1551) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಬೆಂಗಳೂರು ನಗರದಲ್ಲಿ Membership clubಗಳು ಎಷ್ಟಿವೆ ; ಸರ್ಕಾರಕ್ಕೆ ಇದರಿ೦ದ ಬರುತ್ತಿರುವ 
ಆದಾಯ ಎಷ್ಟು ; 


(ಆ) ಸದರಿ ಕಬ್‌ಗಳ ಪೈಕಿ ಎಷ್ಟು ಕ್ಷಬ್‌ಗಳಿಗೆ ಸರ್ಕಾರದಿಂದ ಗುತ್ತಿಗೆ ಆಧಾರದ ಮೇಲೆ ಸ್ಥಳ (ಜಮೀನು) 
ನೀಡಲಾಗಿದೆ; 


(ಇ) ಈ ಕ್ಷಬ್‌ಗಳಿಗೆ ನೀಡಿರುವ ಸ್ಥಳ (ಜಮೀನು) ದ ಈಗಿನ ಮಾರುಕಟ್ಟೆಯ ಮೌಲ್ಯ (ಬೆಲೆ ಎಷ್ಟು; (ವಿವರ 
ನೀಡುವುದು) 


(ಈ) ಈ ಕ್ಷಬ್‌ಗಳಿಗೆ ವಾರ್ಜಿಕ ಎಷ್ಟು ಗುತ್ತಿಗೆ ದರವನ್ನು ನಿಗಧಿಪಡಿಸಲಾಗಿದೆ? (ಸಂಪೂರ್ಣ ವಿವರ 
ನೀಡುವುದು) 


